ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ವಿಷಯ 


ಉತ್ತರಿಸುವ ಸಚಿವರು 


344 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಕೊಡಗು ಜಿಲ್ಲೆಯಲ್ಲಿನ ಪ್ರವಾಸಿ ತಾಣಗಳ ಅಭಿವೃದ್ಧಿ 


ಕುರಿತು. 


ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


ಗುರುತಿಸಿರುವ ಪ್ರವಾಸಿ ತಾಣಗಳ 


14 ಪ್ರವಾಸಿ ತಾಣಗಳನ್ನು ಗುರುತಿಸಿದ್ದು ವಿವರ ಕೆಳಗಿನಂತಿದೆ. 


ಉತ್ತರಿಸುವ ದಿನಾಂಕ: 06-03-2020. 
Ed ಪ್‌ ಉತ್ತರ 
ಅ 
) | ಕೊಡಗು ಜಿಲ್ಲೆಯಲ್ಲಿ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಯಿಂದ ಕೊಡಗು ಜಿಲ್ಲೆಯಲ್ಲಿ ಸರ್ಕಾರ 


ಸಂಖ್ಯೆ ಎಷ್ಟು» ಅವು ಯಾವುವು; 
k ತಾಲ್ಲೂ ಪ್ರವಾಸಿ ತಾಣಗಳು 
(ಸಂಪೂರ್ಣ ವಿವರ ನೀಡುವುದು) ಔಕು ವ 
L ಹಾಅ ಇರುವ ತಾಣಗಳು ನೂತನತಾಣಗಳು 
ಮಡಿಕೇರಿ ಮಡಿಕೇರಿ, ಅಬ್ಬಿಫಾಲ್ಸ್‌, 
ತಲಕಾವೇರಿ, ನಾಲ್ಕನಾಡು, ಕಕ್ಕಬೇ ಶ್ರೀ 
ಭಾಗಮಂಡಲ, ಓಂಕಾರೇಶ್ವರ ಇಗುತೊಪ್ಪ 
ದೇವಸ್ಥಾನ 
ಸೋಮವಾರಪೇಟೆ | ಹಾರಂಗಿಜಲಾಶಯ, ಕೂಡಿಗೆ, 3 
ಚಟ್ಟಿಳ್ಳಿ, ನಿಸರ್ಗಧಾಮ 
| ವಿರಾಜಪೇಟೆ | ನಾಗರಹೊಳೆ, ಇರ್ಪು | ಕುಂದಾಡಬೆಟ್ಟಿ 
ಆ) p 
ಸದರಿ ತಾಣಗಳಲ್ಲಿ ಪ್ರವಾಸಿಗರಿಗೆ ಸದರಿ ತಾಣಗಳಲ್ಲಿ ಪ್ರವಾಸಿಗರಿಗೆ ಮೂಲಭೂತ ಸೌಲಭ್ಯಗಳನ್ನು 
ಬೇಕಾದ ಹಾಗೂ ಅತ್ಯವಶ್ಯಕವಾದ ಒದಗಿಸಲಾಗುತ್ತಿದೆ. 
ಮೂಲಭೂತ ಸೌಲಭ್ಯಗಳನ್ನು 
ಒದಗಿಸಲಾಗಿದೆಯೇ; 
L 
ಇ) | ಒದಗಿಸಿದ್ದಲ್ಲಿ 2017-18, 
2018-19 ಮತ್ತು 2019-20ನೇ 
ಸಾಲಿನಲ್ಲಿ ಸದರಿ ತಾಣಗಳಲ್ಲಿ 
ಕೈಗೊಂಡ ಕಾಮಗಾರಿಗಳ ವಿವರ 
ಹಾಗ ಇಧರಿ ಕಾನುಗಾರಿಗಳ ಮಾಹಿತಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ. 
ಅಂದಾಜು ಮೊತ್ತ, ಬಿಡುಗಡೆಯಾದ 
ಅನುದಾನ, ವಿನಿಯೋಗಿಸಿದ 
ಅನುದಾನ ಹಾಗೂ ಕಾಮಗಾರಿಗಳ 
ಪ್ರಗತಿ ಹಂತದ ಸಂಪೂರ್ಣ ವಿವರ 
ನೀಡುವುದು? 
ಕಡತ ಸಂಖ್ಯೆ: ಟಿಓಆರ್‌ 31 ಟಿಡಿವಿ 2020 a 
AE 
(೩.ಟ ರವಿ) 


ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


ಅನುಬಂಧ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 344." 


=| wes ಬಿಡುಗಡೆ] ಕಾಮಗಾರಿಗಳ ಪ್ರಗತಿ ಹಂತದ ಸಂಪೂ 
ಕ್ರ. ಕಾಮಗಾರಿಯ ಹೆಸರು 2 ವಿನಿಯೋಗಿಸಿ ಪಗ ಕ್‌ 
ಸಂ ಮೊತ್ತ ವಿವರ 
ದ ಅನುದಾನ 
ನ 2017-18 


ಕೊಡಗು ಜಿಲ್ಲೆಯ ಕುಶಾಲನಗರದ ಮಡಿಕೇರಿ 
1 |.ರಸ್ತೆಯಲ್ಲಿರುವ ತಾವರೆಕೆರೆ ಹತ್ತಿರ ಪ್ರವಾಸಿ] 50.00 20.00 ಕಾಮಗಾರಿ ಪ್ರಾರಂಭಿಸಬೇಕಿದೆ. 
ಮೂಲಸೌಕರ್ಯ ಅಭಿವೃದ್ಧಿ 


ಕೊಡಗು ಜಿಲ್ಲೆಯ ಕೆಂಪುರಾಶಿ ಮೊಟ್ಟೆಯಿಂದ ತ 
2 | ಮಂಟಕಲ್‌ ಶಾಲೆವರೆಗೆ 2.00 ಕಿ.ಮೀ. ರಸ್ತೆ| 300.00 ಕಾಮಗಾರಿ ಪ್ರಗತಿಯಲ್ಲಿದೆ." 


225.00 
ಅಭಿವೃದ್ಧಿ (ತಲಕಾವೇರಿ ಬದಲಿ ಸಂಪರ್ಕರಸ್ತೆ) } 
(20 ಪ್ರವಾಸಿ ತಾಣಗಳ ಅಭಿವೃದ್ಧಿ ಕೂಡು ರಸ್ತೆ ಕಾಮಗಾರಿ) 
2018-19 
ಮಡಿಕೇರಿಯಲ್ಲಿರುವ ಶ್ರೀ ಓಂಕಾರೇಶ್ವರ _ * 
3 .| ದೇವಸ್ಥಾನ ಬಳಿ ಶೌಚಾಲಯ. ": ಬಟ್ಟೆ, 23.60: 15:00 ಕಾಮಗಾರಿ ಪ್ರಗತಿಯಲ್ಲಿದೆ. 
ಬದಲಿಸುವ ಕೊಠಡಿ ನಿರ್ಮಾಣ. | ' - ಣ್ಯ ಈ 
ಮಡಿಕೇರಿ ತಾಲ್ಲೂಕಿನ ನಾಲ್ಕುನಾಡು | . SRS 


ಅರಮನೆಗೆ ಸಂಪರ್ಕ ರಸ್ತೆ ಅಭಿವೃದ್ಧಿ 
4 | ಸಿ.ಸಿ.ರಸ್ತೆ (ತಿದ್ದುಪಡಿ-ಆದೇಶ ಸಂಖ್ಯೆ: |. 300.001 49690 ...| ಕಾಮಗಾರಿ-ಮುಕ್ತಾಯದ- ಹಂತದಲ್ಲಿ ಇರುತ್ತದೆ. 
ಪ್ರಬ/336/ಪವಾಯೋ/2018, “ದಿನಾಂಕ: | ' 4 


26/12/2018) 


ದಿ:06-09-19ರಂದು ನಡೆದ ಜಿಲ್ಲಾ ಅಭಿವೃದ್ಧಿ 
ಸಮಿತಿ ಸಭೆಯಲ್ಲಿ ಸದರಿ ಕಾಮಗಾರಿಯನ್ನು ಅಭಿವೃದ್ಧಿ 
50.00 50.00 | ಪಡಿಸುವ ಅಗತ್ಯತೆ ಕಂಡು ಬರದ ಕಾರಣ ಸದರಿ 
ಅನುದಾನವನ್ನು ದುಬಾರೆಯಲ್ಲಿ ಹೈಟೆಕ್‌ 
ಶೌಚಾಲಯವನ್ನು ನಿರ್ಮಿಸಿಲು ತೀರ್ಮಾನಿಸಿರುತ್ತಾರೆ. 


ಇರ್ಪು ಜಲಪಾತ. ಪ್ರವಾಸಿ ತಾಣದಲ್ಲಿ 
ಪಾರ್ಕಿಂಗ್‌ ಹಾಗೂ ಉದ್ಯಾನವನ ನಿರ್ಮಾಣ." 


ದಿ:06-09-15ರಂದು ``ನಡೆಡ "ಜಲ್ಲಾ ಆಭಿವೃದ್ಧಿ 
ಸಮಿತಿ ಸಭೆಯಲ್ಲಿ ದುಬಾರೆಗೆ ಮಂಜೂರಾಗಿರುವ 
ಅನುದಾನವನ್ನು ಕಾವೇರಿ ನಿಸರ್ಗಧಾಮಕ್ಕೆ ಬಳಸಲು 
ಹಾಗೂ ದುಬಾರೆಯಲ್ಲಿ ತೂಗುಸೇತುವೆ ನಿರ್ಮಾಣ 
ಸೋಮವಾರಪೇಟೆ ತಾಲ್ಲೂಕಿನ ದುಬಾರೆಯ ಬಳಿ ಮಾಡಲು ಕೆಲವೊಂದು ಪ್ರಕ್ರಿಯೆಗಳನ್ನು 
6 | ಕಾವೇರಿ ನದಿಗೆ ಅಡ್ಡಲಾಗಿ ತೂಗುಸೇತುವೆ | 223.30 | 100.00 | ಪಾಲಿಸಬೇಕಾಗಿರುವುದರಿಂದ ಸಮಯವಾಕಾಶ 
ನಿರ್ಮಾಣ. ಅಗತ್ಯವಿರುವುದರಿಂದ" ಹೊಸದಾಗಿ ರೂ.400.೦0 
ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಿ 
ಅನುದಾನವನ್ನು ಆರಣ್ಯ ಇಲಾಖೆಗೆ ನೀಡಿ ಆರಣ್ಯ 
ಇಲಾಖೆಯಿಂದ ಕಾಮಗಾರಿ ಕೈಗೊಳ್ಳಲು ಸಲ್ಲಿಸಲಾದ 
| | ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆಯಿಲ್ಲಿದೆ. 


ಸೋಮವಾರಪೇಟೆ ತಾಲ್ಲೂಕು, ಶನಿವಾರ ಸಂತೆ | ಪ್ರಸ್ತುತ ಸಾಲಿನಲ್ಲಿ ಮೊದಲ ಕರಿತಾಗಿ ರೂ.33.00 
ಹೋಬಳಿ, ತಪ್ಲೋವನ ಮನೆಹಳ್ಳಿ ಶ್ರೀ ಕಾಡು ನ ಲಕಗಳ ಬಿಡುಗಡೆ ಮಾಡಲಾಗಿದೆ. 
ಸ ಈ ೪ ಶಿ 100.00 | 33.00 [9ನ 


ಮಲ್ಲೇಶ್ವರ. . ದೇವಸ್ಥಾನದಿಂದ ಅಜ್ಜಯ್ಯ ವೀರಭದ್ರ ಕಾಮಗಾರಿಯನ್ನು ಆರಂಭಿಸಬೇಕಿದೆ. 
= | ಮಠಕ್ಕೆ ಹೋಗುವ -ರಸ್ತೆ ಅಭಿವೃದ್ಧಿ. 


